1 ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1038 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: ಶೀ ಎನ್‌. ಅಪ್ಕಾಜಿ ಗೌಡ 


(ಸಳೀಯ ಸಂಸ್ಥೆಗಳ ಕ್ನೇತು) 
10.03.2021 


ಕ್ರಮ 
ಸಂಖ್ಯೆ 


ಪ್ರಶ್ನೆ 


: ತಂದಾಯ ಸಚಿವರು 


(ಅ) 


ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ 
ಗುಂಡುತೋಪು, . ಗೋಮಾಳಗಳಲ್ಲಿ 
ಅಕ್ರಮವಾಗಿ ಸಾಗುವಳಿ 
ಮಾಡುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಹೌದು. 


ತಾಲ್ಲೂಕುವಾರು ವಿವರ ಅನುಬಂಧ-1 ರಲ್ಲಿ 


ನೀಡಲಾಗಿದೆ. 


(ಈ) 


ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿರುವ 
ಒಟ್ಟು ಸರ್ಕಾರಿ 
ಗುಂಡುತೋಪುಗಳೆಷ್ಟು; ಅದರಲ್ಲಿ 
ಈಗಾಗಲೇ ಒತ್ತುವರಿ ಮಾಡಿ 
ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ 
ಗುಂಡುತೋಪು ಗಳೆಷ್ಟು; ಹಾಗಿದ್ದಲ್ಲಿ 
ಸರ್ಕಾರ ಅವುಗಳನ್ನು ತೆರವುಗೊಳಿಸಲು 
ಕೈಗೊಂಡಿರುವ ಕ್ರಮಗಳೇನು; 
(ತಾಲ್ಲೂಕುವಾರು ವಿವರ ನೀಡುವುದು) 


ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 401 
ಗುಂಡುತೋಪುಗಳಿರುತ್ತವೆ. ಅದರಲ್ಲಿ ಈಗಾಗಲೇ 
ಒತ್ತುವರಿ ಮಾಡಿ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ 
ಗುಂಡುತೋಪುಗಳ ಸಂಖ್ಯೆ 200. ತಾಲ್ಲೂಕುವಾರು 
ವಿವರವನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಅಕ್ರಮ-ಸಕ್ರಮದಡಿ ಜಮೀನಿನ ಮಂಜೂರಾತಿ ಕೋರಿ 
ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಹೊರತುಪಡಿಸಿ ಉಳಿಕೆ 
ಒತ್ತುವರಿಯಾಗಿರುವ : ಸರ್ಕಾರಿ ಗುಂಡುತೋಪುಗಳ 
ಒತ್ತುವರಿ ತೆರವುಗೊಳಿಸುವ ಸಂಬಂಧ ಭೂ ಕಬಳಿಕೆ 
ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ 
ಒತ್ತುವರಿ ತೆರವುಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


(ಇ) 


ಅಕ್ರಮವಾಗಿ ಸಾಗುವಳಿ 
ಮಾಡುತ್ತಿರುವವರಿಗೆ ಸಕ್ರಮಗೊಳಿಸಲು 
ಅವಕಾಶವಿದೆಯೇ; (ಪೂರ್ಣ ವಿವರ 
ನೀಡುವುದು) 


ಇಲ್ಲು. 
ಗುಂಡುತೋಪು ಜಮೀನುಗಳನ್ನು ಅಕ್ರಮವಾಗಿ 
ಸಾಗುವಳಿ ಮಾಡುತ್ತಿರುವವರಿಗೆ ಕರ್ನಾಟಕ 
ಭೂಕಂದಾಯ ನಿಯಮಗಳು -1966 ರ ನಿಯಮ 108 (ಐ) 
ರಡಿ ಗುಂಡುತೋಪು ಜಮೀನುಗಳನ್ನು ಮಂಜೂರು 
ಮಾಡಲು ಅವಕಾಶವಿರುವುದಿಲ್ಲ. 


ಗುಂಡುತೋಪುಗಳಲ್ಲಿ ಮರಗಳನ್ನು 
ಬೆಳೆಸಲು ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು; (ವಿವರ ನೀಡುವುದು) 


ಗುಂಡುತೋಪು ಜಮೀನುಗಳಲ್ಲಿ ಮರಗಳನ್ನು ಬೆಳೆಸಲು 
ಜಮೀನನ್ನು ಹಸ್ತಾಂತರಿಸುವಂತೆ ಅರಣ್ಯ ಇಲಾಖೆಯು 
ಕೋರಿದಲ್ಲಿ, ಅದರಂತೆ ಕ್ರಮವಹಿಸಲಾಗುವುದು. 


(ಕಂಇ 11 ಎಲ್‌ಜಿವೈ 2021) 


PR 
ಸ ಲ 

( ಅಕ 
ಕಂದಾಯ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ಅಪ್ಮಾಜಿ ಗೌಡ 
ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1038ರ ಅನುಬಂಧಗಳು 


ಅನುಬಂಧ-1 
ಟ್ರ ಗೋಮಾಳ ಗುಂಡುತೋಪು; 
ಸರ್ಕಾರಿ | ಸರ್ಕಾರಿ ಜಮೀನಿನಲ್ಲಿ ಜಮೀನಿನಲ್ಲಿ 
ಗೋಮಾ | ಗೋಮಾಳ | ಗುಂಡು ಗುಂಡು ಆಮ ನಾಗುವಳಿ ಅಕ್ರಮವಾಗಿ 
ಕ್ರ. ಮೂ ೪ಗಳ | ಗಳಒಟ್ಟು | ತೋಪು | ತೋಪು ರ SE ಸಾಗುವಳಿ .. 
ಸಂ. ಛೂ ಒಟ್ಟು "| ವಿಸ್ತೀರ್ಣ ಗಳ ಗಳ ನೀನನ ಮಾಡುತ್ತಿರುವವರ 
ಸಂಖ್ಯೆ (ಎ/ಗುಂ) ಒಟ್ಟು ಒಟ್ಟು ವಿಸೀರ್ಣ ka ಸಂಖ್ಯೆ ಮತ್ತು " 
ಸಂಖ್ಯೆ | ವಿಸ್ಟೀರ್ಣ ಹ ಬಿಸ್ತೀರ್ಣ 
ಸಂಖ್ಯೆ |! ವಿಸ್ತೀರ್ಣ | ಸಂಖ್ಯೆ | ವಿಸೀರ್ಣ 
1 | ಮಂಡ್ಯ 274 | 10795-17 37 57-10 | 3157 | 4630-12 27 31-17 
2 | ಮದೂರು 796 | 1127124 19 4523 | 4575 | 463-10 52 13-17 
3 | ಮಳವಳ್ಳಿ 23 8971-03 70 94.16 | 8760 |18214-30 63 41-24 
4 | ಶ್ರೀರಂಗಪಟ್ಟಣ 58ಿ 4532-15 27 216.00 | 2363 | 3195-03 00 | 00-00 
5 | ಪಾಂಡವಪುರ 217 9067-00 40 5715 | 4160 | 7803-15 30 26-00 
6 | ಕೆ.ಆರ್‌. ಪೇಟಿ 313 | 23420-31 109 642.22 | 12072 | 23420-00 00 00-00 
7 | ನಾಗಮಂಗಲ 255 | 29230-08 99 100.37 | 14925 | 33552-10 63 95-18 
ಅನಮುಬಂಧ-2 _ 
ಸರ್ಕಾರಿ ಅಕ್ರಮಬಾಗಿ ಒತ್ತುವರಿ. ಮಾಡಿ 
ಕ್ರಸಂ ತಾಲ್ಲೂಕು ಗುಂಡುತೋಪುಗಳ | ಸಾಗುವಳಿ ಮಾಡುತ್ತಿರುವ ಗುಂಡು 
ಸಂಖ್ಯೆ ತೋಪುಗಳ ಸಂಖ್ಯೆ 
1 1 ಮಂಡ್ಯ 37 27 
2' | ಮದೂರು 19 17 
3 [ಮಳವಳ್ಳಿ 70 63 
4 | ಶ್ರೀರಂಗಪಟ್ಟಣ 27 00 
5 ಪಾಂಡವಪುರ 40 30 
6 |ಕೆ.ಆರ್‌.ಪೇಟಿ 109 00 
7 ನಾಗಮಂಗಲ 99 63 


